ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


597 


2. ಸದಸ್ಯರ ಹೆಸರು ಶ್ರೀ ಸುನೀಲ್‌ ಸುಬ್ರಮಣಿ. ಎಂ.ಪಿ. 
3. ಉತ್ತರಿಸಬೇಕಾದ ದಿನಾಂಕ 24-09-2020 
4. ಉತ್ತರಿಸುವ ಸಜಿವರು ಮಾನ್ಯ ಜಲಸಂಪನ್ಮೂಲ ಸಚಿವರು 

ಕ್ರ ಪ್ರಶ್ನೆಗಳು ಉತ್ತರಗಳು 

ಸಂ ೨)್ಲೂ ವ 

ಅ | ಕೊಡಗು ಜಿಲ್ಲೆಯಲ್ಲಿ ಹಾರಂಗಿ | ಹಾರಂಗಿ ಜಲಾಶಯವನ್ನು 1982 ರಲ್ಲಿ 
ಜಲಾಶಯವನ್ನು ನಿರ್ಮಾಣ ಮಾಡಿದ | ನಿರ್ಮಿಸಲಾಗಿದ್ದು, ವಿಸೀರ್ಣ 47117 ಎಕರೆ 
ವರ್ಷ ಯಾವುದು; ಮತ್ತು ಇದರ ಒಟ್ಟು | ಇದ್ದು, ಗರಿಷ್ಟ 850 ಟಿಎಂಸಿ ನೀರನ್ನು 
ವಿಸ್ತೀರ್ಣ ಎಷ್ಟು; ಈ ಜಲಾಶಯದಲ್ಲಿ | ಸಂಗ್ರಹಿಸಬಹುದಾಗಿದೆ. 
ಸಂಗ್ರಹಿಸಬಹುದಾದ ನೀರಿನ ಪ್ರಮಾಣ 
ಎಷ್ಟು; | 

ಆ | ಈ ಜಲಾಶಯಕ್ಕೆ ಪ್ರತಿ ವರ್ಷ ಸೇರುವ |1982 ರಿಂದ 2019 ರ ವರೆಗೆ ಜಲಾಶಯಕ್ಕೆ 
ಹೂಳಿನ ಪ್ರಮಾಣವನ್ನು | ಸೇರಿರುವ ಹೂಳಿನ ಪ್ರಮಾಣವನ್ನು 1.237 
ಅಂದಾಜಿಸಲಾಗಿದೆಯೇ; ಇದ್ದಲ್ಲಿಅದರ | ಟಿ.ಎಂ.ಸಿ ಎಂದು ಅಂದಾಜಿಸಲಾಗಿರುತುದೆ. 
ಪ್ರಮಾಣ ಎಷ್ಟು; 

ಇ | ಈ ಜಲಾಶಯದ ಹೂಳನ್ನು ತೆಗೆಯಲು | ಹಾರಂಗಿ ಜಲಾನಯನ ಪ್ರದೇಶ ಮತ್ತು ನದಿ 
ಸರ್ಕಾರದ ಮುಂದೆ ಪ್ರಸಾವನೆಗಳು | ಪಾತ್ರದ ಪುನಶ್ಚೇತನ ಹಾಗೂ ರಕ್ಷಣಾ 
ಇವೆಯೇ; ಇದ್ದಲ್ಲಿ ವಿವರ/ಸರ್ಕಾರಿ | ಕಾಮಗಾರಿಯ ರೂ.130.00 ಕೋಟಿಗಳ 
ಆದೇಶಗಳನ್ನು ನೀಡುವುದು; ಡಿ.ಪಿ.ಆರ್‌. ಪ್ರಸ್ತಾವನೆ ಸ್ಮೀಕೃತವಾಗಿದ್ದು, ಸದರಿ 

ಈ/|ಈ ಹೂಳು ತೆಗೆಯುವ | ಪ್ರಸ್ತಾವನೆಗೆ ಆಡಳಿತಾತಕ ಅನುಮೋದನೆ 
ಕಾಮಗಾರಿಯನ್ನು ಯಾವಾಗ | ನೀಡುವ ಪ್ರಕೀಯೆ ಜಾರಿಯಲ್ಲಿದೆ. 
ಪ್ರಾರಂಭಿಸಲಾಗುವುದು; (ವಿವರ 
ನೀಡುವುದು) 

ಸಂಖ್ಯೆ:ಜಸ೦ಇ 119 ಎಸ್‌ಎಲ್‌ 2020 
£್ರ ಕ) 


4 8ಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನೂೂಲ ಸಚಿವರು 


